ಎಸ್‌. ರಾಜೇಂದ್ರಪ್ಪೆ* 


“ಅಮೃತಾಪುರ” ಕೆಲವು ಹೊಸ ಶೋಧಗಳು 


ಚಿಕ್ಕಮಗಳೂರು ಜಿಲ್ಲೆ ತರಿಕೆ8 ತಾಲೂಕಿನ 
ಅನ್ಫುತಾಪುರ ಹೊಯ್ಸಳರ ಕಾಲದ ಅಮೃತೇಶ್ವರ 
ದೇವಾಲಯದಿಂದಾಗಿ ಪ್ರಸಿದ್ಧವಾಗಿದೆ. ತರಿಕೆರೆಯಿಂಪ 
ಸುಮಾರು ೧೫ ಕಿ.ಮಿ. ದೂರದಲ್ಲಿರುವ ಈ ಊರು 
ಹೊಯ್ಸಳ ದಂಡನಾಯಕ ಅಮಿತೆಯ ಚಮೂಪನ 
ಕಲ್ಪನೆಯ ಕೂಸಾಗಿದ್ದು, ಇಲ್ಲಿನ ಅಮೃತಸಮುದ್ರ 
ಹಾಗೂ ಅನ್ಭುತೇಶ್ವರ ದೇವಾಲಯಗಳು ಸಾಕಾರ 
ಗೊಂಡಿದ್ದು ಅಮಿತ  ದೆಂಡಾಧೀಶನಿಂದಲೇ! ಅಮೃತಾ 
ಪುರದ ಶಾಸನಗಳಲ್ಲಿ ಅಮಿತಪುರ, ಅಮ್ರಿತಪುರ, 
ಅಮೃತಪುರ ಎಂದು ಉಲ್ಲೇಖಿತಗೊಂಡಿರುವ ಈ ಊರು 
ಹಲವಾರು ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಇಲ್ಲಿನ 
ಶಾಸನವೊಂದರ ರಚನಕಾರ ಕವಿ ಜನ್ನ? ಎಂಬುದೊಂದು 
ವಿಶೇಷವಾದರೆ, ಅಮೃತೇಶ್ವರ ದೇವಾಲಯದ 
ಚಿತ್ತಾಕರ್ಷಕ ಅಲಂಕಾರಿಕ ಮೂರ್ತಿ-ಶಿಲ್ಪ ಕೆತ್ತನೆ 
ಮತ್ತೊಂದು ವಿಶೇಷ. ಹೊಯ್ಸಳರ ಕೆಲನೇ ವಿಶಾಲ 
ಗುಡಿಗಳಲ್ಲಿ ಒಂದಾದ ಇದರ ಹೊರಭಿತ್ತಿಯ ಮೇಲಿನ 
ಸೌರಾಣಿಕ ಕೆತ್ತನೆಗಳು ವಿಶಿಷ್ಟವಾಗಿದೆ, ಇಲ್ಲಿನ 
ಕಾರ್ಯವಾಸಿ ಕತ್ತೆ ಕಾಲು ಹಿಡಿದಿರುವ ವಸುದೇವನ 
ಕೆತ್ತನೆ? ಮಗದೊಂದು ವೈಶಿಷ್ಟ್ಯ. ಈ ದೇವಾಲಯದ 


* ಸಂಪಾದಕ, ಗ್ಯಾಸೆಟಿಯರ್‌ ಇಲಾಖೆ, ಬೆಂಗಳೂರು. 


ನಿರ್ಮಾಣದಲ್ಲಿ ಭಾಗವಹಿಸಿದ ಶಿಲ್ಪಿಗಳಲ್ಲಿ ಮಲ್ಲಿತಮ್ಮನ 
ಹೆಸರು ಎದ್ದು ಕಾಣುತ್ತದೆ. 


ಹೊಯ್ಸಳರ ಕಾಲದ ಆಳಕೆಕೋಲಿನ ಪ್ರಾತಿನಿಧಿಕ 
ರೇಖಾ ಕೆತ್ತನೆ 


ಪೂರ್ವಾಭಿಮುಖವಾಗಿರುವ ಅಮೃತೇಶ್ವರ 
ದೇವಾಲಯದ ಸಭಾಮಂಟಿಸದ ಪ್ರವೇಶಾರಂಭದಲ್ಲೇ 
ಮಂಟಿಸದ ಎಡದಂಚಿನ ಕಕ್ಷಾಸನದ ಕೆಳನಟ್ಟಿಯ ಮೇಲೆ 
ದಕ್ಷಿಣೋತ್ತರವಾಗಿ ಏಕ ಸಾಲಿನ ಅಪ್ರಕಟಿತ ಶಾಸನ 
ವಿಜೆ. ಇದರ ಕಾಲವನ್ನು ಸುಮಾರು ಕ್ರಿ.ಶ.೧೨ನೇ 
ಶತಮಾನಕ್ಕೆ ಗುರುತಿಸಬಹುದು. ಈ ಅಪ್ರಕಟಿತ 
ಶಾಸನದ ಪಾಠ *ಕೆರೆಯಳತೆಯ ಕೋಲ ಗಡಿಂಬ” 
ಎಂದಿದೆಯೆಂದು ತೋರುತ್ತದೆ. ಭಾಗಶಃ ಪ್ರಕಓಟತವಾಗಿ 
ರುವ ಈ ಶಾಸನವನ್ನು “ಕೆಕೆಯಳತೆಯ ಕೋಲ ಗಡಿಂಬ, 
ಗಳೆಯಳತೆಯ ಕೋಲ ಗಡಿಂಬ ಎಂದೂ ಓದಬಹು 
ದಾದರೂ, ಈ ಮೂರರಲ್ಲಿ "ಗೆರೆಯಳತೆಯ ಕೋಲ 
ಗಡಿಂಬ' ಅಧವಾ ಗಳೆಯಳತೆಯ ಕೋಲ ಗಡಿಂಬ 
ಎಂದೋದುವುದೇ ಹೆಚ್ಚು ಸಮಂಜಸನೆಂದು ತೋರು 
ತ್ತದೆ. ಅಳತೆಕೋಲಿನ ಈ ಪ್ರಾತಿನಿಧಿಕ ರೇಖಾಕೆತ್ತನೆ, 


1 ಎ.ಕೆ. ೬ ತರೀಕೆರೆ ೪೫, ಅಮಿತ ದಂಡನಾಯಕನ ಆದೇಶದಂತೆ ಹೆಗಡೆ ಜಕ್ಕಯನ್ಯಿ ಅತಿಚಂದವಾಗಿ ಮಾಡಿಸಿದನೆಂದು ಈ 


ಶಾಸನ ಹೇಳುತ್ತದೆ. 


ಅಲ್ಲದೇ ಗೆಮಗಿನಲ್ಲೂ ಅನಿತ ಪೆಂಡಾಧೀಶ ಅಮೃತ ಸಮುದ್ರ ನಿರ್ಮಿಸಿದನೆಂದು ತಿಳಿಸುತ್ತದೆ, 


2 ಅದೇ. ಶಾಸನ ಕರ್ತೃ, ಉದ್ದಂಡ ಕವಿ ಭಾಳನೇತ್ರ್ಯ ಸುಕೆವಿ ಜನಮಿತ್ರ ಜನ್ನಯ್ಯನ ಕನಿತೆ; ಲೊಕ್ಕಿಗುಂಡಿ ನಾಗಣ್ಣನ 


ಬರೆಪ 


5 


ಇತಿಹಾಸ ದರ್ಶನ 


ರೂವಾರಿ ಮಲ್ಲೋಜಸ ಸೆಂಡರಣೆ ಎಂದೆ ಹೇಳುತ್ತದೆ. 
3 ದೇವಾಲಯದ ಸಭಾಮಂಟಿಸದೆ ಹೊರಥಿತ್ತಿಯ ಉತ್ತರ ಮುಖದಲ್ಲಿ ಇದನ 


೨೪೫ 


ಹೊಯ್ಸಳರ ಕಾಲಕ್ಕೆ ಸೇರಿದಂತೆ ವರದಿಯಾಗುತ್ತಿರುವ 
ಎರಡನೆಯ ಉದಾಹರಣೆ. ಮತ್ತೊಂದೆಂದರೆ, ಟ, ನೆರಸೀ 
ಪುರ ತಾಲ್ಲೂಕಿನೆ ಮುಗೂರಿನ* ಜೇಶೇಶ್ವರ 
ದೇವಾಲಯದ ಹೊರಭಿತ್ತಿಯಲ್ಲಿರುವ ಉದಾಹರಣೆ. 
ಮೂಗೂರಿನೆ ಜೀಶೇಶ್ವರದೇವಾಲಯದ ದಕ್ಷಿಣಗೋಡೆಯ 
ಮೇಲೆ. "ಮೂಗೂರ ಭೂಮಿಯಳತೆದೆ. ಗಡಿಂಬ 
ಪ್ರಮಾಣ” ಎಂದು ಒಂದು ಸಾಲಿನ ಶಾಸನದೊಂದಿಗೆ 
೩೫ ಅಂಗುಲ ನೀಳದ ಆಳತೆಗೋಲಿನ ಪ್ರಾತಿನಿಧಿಕ 
ರೇಖಾ ಕೆತ್ತನೆಯಿದೆ. 


ಈ ಹಿನ್ಸೇ ಲೆಯಲ್ಲಿ ಹೊಯ್ಸಳರ ಕಾಲದ ಅಳತೆ 
ಕೋಲಿನ ಪ್ರಾತಿನಿಧಿಕ ರೇಖಾ ಕೆತ್ತನೆಯನ್ನು ಮೊದಲ 
ಬಾರಿ ಇಲ್ಲಿ ನಿಸ್ತ ಲತೆ ಪ್ರಮಾಣದಲ್ಲಿ ಚರ್ಚೆಗೆ ಒಳ 

ಡಿಸುವ ಯತ್ನ ಮಾಡಲಾಗಿದೆ. ಅಮೃತಾಪುರದ 
ತ್ರ ಚಟ್‌ ರೇಖಾಕೆತ್ತನೆ ೬೫ ಅಂಗುಲ (ಐದೂವರೆ 
ಅಡಿ) ನೀಳನಿದ್ದು, ಅಳತೆಗೋಲಿನೆ ಎರಡು ತುದಿ 
ಯನ್ನು ಬಾಣದ ತುದಿಯನ್ನು ವಿರುದ್ಧ ದಿಕ್ಕಿ 
ನಲ್ಲಿ ಕೆತ್ತುವುದರ ಮೂಲಕ ಸೂಚಿಸಲಾಗಿದೆ. ಇದರ 
ನಡುವೆ ಬಲಭಾಗದಲ್ಲಿ ಮೇಲೆ ಹೆಳಕುವ ಒಂದು 
ಸಾಲಿನೆ ಶಾಸನನಿದೆ. ಅಳತೆಕೋಲಿನ ವ 
ಅಂಗುಲ ಅಂತರದಲ್ಲಿ ಎರಡು ಬಾಣ ತುದಿಗಳನ್ನು 
ಕೆತ್ತಿದ್ದು ಅರ್ಥೆ ಅಂಗುಲದಿಂದ ೨೨*ದ ವರೆಗೆ ವಿವಿಧೆ 

ಪ್ರಮಾಣಗಳನ್ನು ಸೂಚಿಸಲಾಗಿದೆ. ಈ ಅಳ ಲಾ 
ಆಸುದ್ದ (ಐದೂವರೆ ಅಡಿ) ಇದೆ. ಅಮೃತಾಪುರ್‌ 
ಹಾಗೂ ಮತ್ತಿತರ ಭಾಗದ ಕೆಲವು ಶಾಸನಗಳಲ್ಲಿ? 


4 ಎಕ. ೫ (ಸರಿಷ್ಕೃ ತ) ತಿ.ನ ೨೬೮ 


ಉಲ್ಲೇಖಿತಗೊಂಡಿರುವ “ಗಂಗನ ಗಳೆಗೂ ಇದಕ್ಕೂ 
ಏನಾದರೂ ಸಂಬಂಧವಿಡೆಯೇ ? ಶಾಸನೋಕ್ತ 
ಗಂಗನೆಗಳೆಯೇ ಇದಾಗಿರಬಹುದೆ ? ಎಂಬುದೆ 
ಚರ್ಚಾರ್ಹ ವಿಚಾರವಾಗಿದೆ. ಈ ಭಾಗದೆ ಕೆಲವು 
ಶಾಸನಗಳಲ್ಲಿ ೪೪ ಮೆಟ್ಟಿನ ಗಳೆ! ೧೦ ಮಾರು ೧೩ 
ಮಾರಿನ ಗಳೆಯ39 ಉಲ್ಲೇಖವಿದ್ದರೂ, ಇವುಗಳ 
ನೆಡುವಿಣ ಸೆಂಬಂಧ ಸ್ಪಷ್ಟ ಮಾ ಗುವುದಿಲ್ಲ. ಅಮೃತಾ 
ಪ್ರೆರದ ಶಾಸನೆದಲ್ಲೇ ನ ಗಳೆಯ ಉಲ್ಲೇಖವಿರುವುದ 
ರಿಂದ, ಮೂಲ ಶಾಸನದೆ ಕೊರತೆ ನೀಗಲು ಪೂರಕವಾಗಿ 
ಬರೆದೆ ಶಾಸನದಲ್ಲಿ ಆ ಸಾ? ಶಾಸನೋಕ್ತ ಗಂಗನ 
ಗಳೆಯನ್ನೇ ಇಲ್ಲಿ ಪ್ರಾತಿನಿಧಿಕವಾಗಿ ಕೆತ್ತಿರಬೇಕೆಂದು 
ತರ್ಕಿಸಿದಕೆ ತಪ್ಪಾಗಲಾರದು. ನವ ನತರ ಒಪ್ಪು 
ವ್ರದಾದಕೆ "ಗಂಗನೆ ಗಳೆ' ಐದೂವರೆ ಅಡಿ ನೀಳದ ಗಳೆ 
ಯಾಗಿತ್ತೆಂದು ಒಪ್ಪಬೇಕಾಗುತ್ತದೆ. ಇಲ್ಲಿ ಸಾಂದರ್ಭಿಕ 

ವಾಗಿ ಹಾಸನ ಜಿಲ್ಲೆಯ ರಾಮನಾಥಪುರದ ಕ್ರಿ.ಪೂ. 
೧೨೫೧ರ ಶಾಸನವನ್ನು ಸ್ಮರಿಸುವುದು ಅಗತ್ಯ. 
ಇದು ೧೬ ಮೆಟ್ಟನ ಹಾಸಗಳೆಯಲಳೆದು. ಕೊಂಡು 
ದಾನಕೊಟ್ಟು ೯೫ ಕಂಬ ತೋಟದ ಕ್ಷೇತ್ರವು ೪೫ ೫ ೩೪ 
ಪ್ರಮಾಣದ ಆಯಾತಾಕಾರದಲ್ಲಿದ್ದ ಅಂಶವನ್ನು ಸೂಚಿ 
ಸುತ್ತದೆ. ಇದರ ಜನ ಕ್ಷೇತ್ರಫಲನನ್ನು ಪತ್ತೆ ಹೆಚ್ಚಿ 
ಲೆಕ್ಕಚಾರ ಹಾಕಿದಾ ಇಗ ದಾನೆ ನೀಡಿದ ಭೂಮಿ 
೮.೯೭೫ ಎಕರೆ ಎಂದ ಘಟ ಸಾಗುತ್ತದೆ... ೧೦೦ ಕಂಭೆ 
ಒಂದು ಮತ್ತರಿಗೆ ಸಮ ಎಂದು ಕೆಲವು ಶಾಸನಗಳು"? 
ಹೇಳುವುದರಿಂದ, ಈ ಶಾಸನದ ಪ್ರಕಾರ ಒಂದು ಮತ್ತರು 


5 Dr. H.S. Usharani (1992) Agrarian System under the Hoysalas ಅಪ್ರಕಟಿತ ಪ್ರೌಢ ಪ್ರಬಂಧ 


ಮೈ. ನಿ, ಪಿ. 
6 ಎ.ಕೆ, ೬ ತರೀಕೆರೆ ೪೩-೪೫ 
7 . ಅದೇ ಕೆಡೂರು, ೧೪೮; ತರಿಕೇರೆ ೧೯, ೩೬, ೫೯ 
8 ಎ.ಕೆ. ೬, ಕಡೂರು ೫೪ ೫ಜಿ ೬೬. 
9 ಎ.ಕೆ. ೬, ತರೀಕೆರೆ ೬೧; 
10 ಅದೇ ೮೩, 
11 ಎ.ಕ.ಲ (ಸರಿಷ್ವ 3) ಅರಕೆಲ ೪೬ 
12 ಎ.ಕೆ ೬ ತರೀಕೆರೆ ೪೫, 


ವಿಳ 


ಇತಿಹಾಸ ದರ್ಶನ 


ಸುಮಾರು ೯.೪ ಎಕರೆಗೆ ಸಮವಾಗುತ್ತದೆ. ಆದರೆ 
ಎಲೂಗೆರೆಯ ಕ್ರಿ.ಶ. ೧೨೦೬ರ ಶಾಸನ' ೧ ಮತ್ತರು, 
೨೦ ಕಂಬಗಳಿಗೆ ಸಮವೆಂದು ಹೇಳುತ್ತದೆ. ಈ 
ಪ್ರಕಾರ ೧ ಮತ್ತರು ೨.೮ ಎಕರೆಗೆ ಸಮನಾಗುತ್ತದೆ. 
ಕ್ರಿ.ಶ. ೧೧೨೩ರ ಲಕ್ಷೇಶ್ವರದ ಶಾಸನದ!* ಹಿನ್ನೆಲೆಯಲ್ಲಿ 
ಶಾಸನೆನನ್ನು ಪರಿಶೀಲಿಸಿದರೆ ೧ 

ಸಮ ಎಂದು 

ಿಯಿಸಬೇಕಾಗುತ್ತಡೆ. ಇತ್ತೀಚೆಗೆ ಬೇಲೂರಿನ 
ಚನ್ನ ಕೇಶವ ಜೀವಾಲಯಡ ಆಗ್ನೇಯ ದಿಕ್ಕಿನ ಹೊರ 
ಭಿತ್ತಿಯ ಎರಡನೇ ಅಡ್ಡ ಪಟ್ಟ Hs ಮೇಲೆ ದಕ್ಷಿಣೋತ್ತರ 
ವಾಗಿ ಸುಮಾರು ೪೦ Su ಉದ್ದದ ಅಳತೆಗೋಲಿನ 
ಪ್ರಾತಿನಿಧಿಕ ರೇಖಾ ಕೆತ ತ್ರನೆಯನ್ನು ರೇಖಸ್ಕಿ ಸ್ವಲ್ಪ 
ಮೇಲೆ "ದೇವಹಸ್ಮದೆ ಖಂಡೆಯ' ಎಂಬ ಒಂದು ಸಾಲಿನ 


ಸಂಸ್ಕ್ರತ ಶಾಸನವನ್ನು ದೇವನಾಗರಿ ಲಿಪಿಯೆಲ್ಲಿ 
ಬರೆದಿರುವ ಅಂಶವನ್ನು ಗಮನಿಸಲಾಗಿ ಗಿದ್ಮು, ಇಂದಿನೆ 


ಒಂದು ಮೀಟರ್‌ಗೆ ಸಮನಾಗಿರುವುದರಿಂದ ಇವರೆ 
ಪ್ರಾಚೀನತೆ ಆಷ್ಟೇನೊ ಒಂದಕ್ಕೆ ಹೋಗುವುದಿಲ್ಲ. 


ಈ ಜನೆ ಪ್ರಾತಿನಿಧಿಕ ರೇಖಾ ಕೆತ್ತನೆಗಳ ನೆರವಿ 
ನಿಂದೆ ಹೊಯ್ಸಳರ ಕಾಲದಲ್ಲಿ ಬಳಕೆಯಲ್ಲಿದ್ದ 
ಭೂಮಾಸನೆ ಪದ ತಿ, ಭೂಗಾತ್ರೆಗಳೇ ಮುಂತಾದ 
ಕೃಷಿ ಕ್ಷೇತ್ರ ಪೂಟಿ ಅಂಶಗಳನ್ನು ಖಚಿತವಾಗಿ 


ಅರ್ಥೈಸಲು ಸಾಧ್ಯವಾಗುತ್ತ ದೆ. ಈ ಹಿನ್ನೆಲೆಯಲ್ಲಿ 
ಹೊಯ್ಸಳರ ಕಾಲದ ಶಾಸನಗಳ, ದೇವಾಲಯಗಳ 
ಪುನರ್‌ ಅಧ್ಯಯನದ ಅನಶ್ಯಕತೆ ಎದ್ದು ಕಾಣುತ್ತದೆ. 
ಈ ನಿಟ್ಟಿನಲ್ಲಿ ಅಮೃತಾಪುರದ ಅಳತೆಕೋಲಿನೆ ಪ್ರಾತಿ 


ನಿಧಿಕ ರೇಖಾ ಕೆತ್ತನೆಯ ಈ ಹೊಸ ಶೋಧ ಮಹತ್ವ 
ಪಡೆಯುತ್ತ ದೆ, 
ವಿನಾಯಕ ಶಿಲ್ಪ : ಈ ದೇನಾಲಯದ 


ಆವರಣದಲ್ಲಿ  ಚದುರಿಕೊಂಡಿರುವ ಉಬು ಶಿಲ್ಪ 


ಬ 


13 ಆದೇಣಂ 
14 ಸ್‌ು. ಇ. ೨೦. 
15 ಪ್ರೊ ಕ, ನೆಂ. ರಾಜ 
16 ಡಾ|| ಸುಂದರೆ ಅನರು ನೀಡಿದ ಮಾಹಿತಿ, 
17 ಡಾ ಸುಂದರೆ; 


ಇತಿಹಾಸ ದರ್ಶನ 


ಗಳಲ್ಲೊ ಂದನ್ಸಿಲ್ಲಿ ಮೊದಲ ಬಾರಿಗೆ ಪ್ರಸ್ತಾನಿಸ 
ಲಾಗುತ್ತಿದೆ. ಈ ಅನಸರೊ ಸದ ಶಿಲ ವನ್ನು 
ದೇವಾಲಯದ ಪ್ರಾಕಾರದ ಮೇಲ್ಭಾಗವನ್ನು. 


ಅಲಂಕರಿಸುವ ವೃತ್ತಾಕಾರದ ತೆನೆಯಲ್ಲಿ ಕೆತ್ತಲಾಗಿದೆ. 
ವೃ ತ್ಲಾಕಾರದ ಮಕರ ತೋರಣದ ಹೊರಭಾಗದು 
ದು ಕ್ಕೂ ಪ್ರಭೆ ಹೊರ ಹೊಮ್ಮು; ತ್ತಿದೆ. ಗಾ 
ನರ್ತಿಸೆ ಸ we ದ್ವಿಜಾ ಾಹು ವಿಸಾಯಕಿಯನ್ನು 
ಲಾಗಿದೆ. ಶಿಲ್ಪಶಾಸ್ತ್ರ ದಲ್ಲಿ ಉಲ್ಲೆ (ಖಿಸಲ್ಬ ಟ್ಟ ಸ ಒಳ 
ಶಕ್ತಿ ಡೇವತೆಯರಲ್ಲಿ ವಿನಾ ಯಕಿಯೂ ಬಬ್ಬ ಳಾಗಿದ್ದು R 
ಈಕೆಯ ಮೂರ್ತಿಶಿಲ್ಪಗಳು ವಿರಳವೆಂದು ವಿದ್ವಾಂಸ ಸರು 
ಅಭಿಪ್ರಾಯ ಪಡುತ್ತಾರೆ. ಕರ್ನಾಟಕದಲ್ಲಿ ಈವರೆಗೆ 
ಇಂತಹೆ ಶಿಲ್ಪವನ್ನು ಬೇಲೂರು!” ಹಾಗೂ ಉತ್ತರ 
ಕನ್ನಡ ಜಿಲ್ಲೆ ಗಳಲ್ಲಿ!6 heir he ಗಮನಿಸಿರುವುದ 
ರಿಂದ, ಅಮೆ ) ತಾಪುರದ ಈ ಈ ಶೋಧ ಮಹತ ಶದೆನಿಸುತ್ತ ದೆ. 
Sat ಶಕ್ತಿಯೇ ವಿನಾಯಕಿಯಾಗನ್ನು » ಇಂತಹ 
ಶಿಲ್ಪಗಳ ಅಧ್ಯಯನ ಆಗಬೇಕಾಗಿದೆ. ಮೇಲಾಗಿ ಈ 
ಮೂರ್ತಿ ದ್ವಿಬಾಹುವಾ ಗಿ ರುವುದು ಮತ್ತೊಂದು 
ವಿಶೇಷ ಅಂಶವಾಗಿದೆ. 


ರಾಶಿಚಕ್ರ ಶಿಲ್ಪ : ಅನ್ನು ಕತಾಪುರದ ಅಮೃ ತೇಶ್ವ ರ 
ದೇವಾಲಯದ "ಅವಯಲ್ಲಿ Tibet ಮತ್ತೊ ಚ 
ತಿಲ್ಪವೆಂದರೆ “ರಾಶಿ ಚಕ್ರ”ಕಲ್ಲು ಶಿಲ್ಪ. ನವಗ್ರಹಗಳ 
ಆರಾಢೆನೆಯಂತೆ ದ್ವಾದಶ ರಾಶಿಗಳ ಆರಾಧನೆಯೂ 
ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿತ್ತೆ ದು ತೋರುತ್ತ ಡೆ. 
ಇಫಿನ ಜನ ಇದನ್ನು ಈಗಲೂ ಮಳೆರಾಯನ ಕಲ್ಲೆ ೦ದು 
ಭಕ್ತಿಯಿಂದ ಪೊಜಿಸುತ್ತಾರೆ, ವ ತ್ತಾ ಕಾರದ ಈ ರಾಶಿ 
ಚಕ್ರದಲ್ಲಿ ಹನ್ನೆರಡೂ ರಾಶಿ ಚಿಹ್ನೆಗಳನ್ನು ಕೆತ್ತಲಾಗಿದೆ. 
ಈ ರಾಶಿ ಚಿಹ್ನೆ ಕಲ್ಲು ಹಿಂದೆಂದಾದರೂ ಜೇವಾಲಯದ 
ನವರಂಗದಲ್ಲೊಂದರ ಛಾನಣೆಯನ್ನೇನಾದರೂ 
ಅಲಂಕರಿಸಿತ್ತೋ ಹೇಗೆಂದು ಪರಿಶೀಲಿಸಬೇಕಾಗಿದೆ. 


ನಿ ಈ ವಿಷಯದ ಬಗ್ಗೆ ಹೆಚ್ಚಿನ ವಿನರೆಗೆಳಿಗೆ ಇಸೆ? ಸಂಪುಟಿನೆ ೧೨೪೧೨೫ಸೋಡಿ (ಸಂ.) 
ಸಾಲ" ಅವರು ಒದಗಿಸಿದೆ. ಮಾಹಿತಿ 


ಸತ್ಯ ಶುದ್ಧ ಕಾಯೆಕ ಸಂ-೧೨3, ಸಂಪುಟಿ ೦೩-೩೬ 


೨೪೩ 


ಕೃಷಿಪ್ರಧಾನನಾದ ಈ ನಾಡಿನಲ್ಲಿ, ಮಾನವ ಜೀವನದ ಕಾರ್ಯಾವಧಿಯಲ್ಲಿ ಪತ್ರೈಯಾಗಿರುವ ಈ ಶೋಧಗಳು 
ಮೇಲೆ ಪ್ರಭಾವದ ಬಗ್ಗೆ ಅಚಲ ನಂಬಿಕೆಯಿರುವ ಅನೇಕ ದೃಷ್ಟಿಯಿಂದ ಮಹತ್ವ ಪಡೆದಿದ್ದು, ಈ 
ನಮ್ಮ ಸಮಾಜದಲ್ಲಿ ರಾಶಿಕಲ್ಲುಗಳ ಆರಾಧನೆ ಹಿಂದಿ ನಿಟ್ಟಿನಲ್ಲಿ ಆಳವಾದ . ಅಧ್ಯಯನಕ್ಕೆ ಹೇರಳವಾದ 
ನಿಂದಲೂ ಇತ್ತೆಂದು ತಿಳಿಯುತ್ತದೆ. ಅನಕಾಶವಿಜಿ. 


ಅಮೃತಾಪುರದಲ್ಲಿ ಇತ್ತೀಚೆಗೆ ಕೈಗೊಂಡ ಕ್ಷೇತ್ರ 


೨೪೮ ಇತಿಹಾಸ ದರ್ಶನ 


